ಲಿಖಿತ ಮೂಲಕ ಉತರಿಸುವ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಬುಧವಾರ, ದಿನಾಂಕ : 18 ನೇ ಮಾರ್ಚ್‌, 2020 


ವಸತಿ ಸೌಲಭ್ಯಗಳ ಬಗ್ಗೆ 


ಶ್ರೀ ಎಸ್‌. ರವಿ (ಸ್ಥಳೀಯ ಸಂಸ್ಥೆಗಳ ಕ್ಲೇತ್ರು)- 
1174(1563) ಮಾನ್ಯ ವಸತಿ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ - 


(ಅ) ರಾಜ್ಯದಲ್ಲಿ ಅನುಷ್ಠಾನಗೊಳ್ಳುತ್ತಿರುವ ವಸತಿ ಸೌಲಭ್ಯಗಳ ಯೋಜನೆ ಅಡಿಯಲ್ಲಿ, ಜನವರಿ-2020ರ 
ಅಂತ್ಯಕ್ಕೆ ರಾಜ್ಯದಲ್ಲಿ 


ಬೇರೆ ಬೇರೆ ಹಂತಗಳಲ್ಲಿ ಪ್ರೋತ್ಸಾಹಧನ ಪಾವತಿಯಾಗದ 


ಕಾರಣ ಆಯ್ಕೆಯಾಗಿ ಪೂರ್ಣಗೊಳಿಸಲಾಗದ ಹಾಗೂ ಪೂರ್ಣಗೊಳಿಸಿರುವ ಬೇರೆ ಬೇರೆ ಹಂತಗಳಲ್ಲಿ 
ಪೂರ್ಣಗೊಳ್ಳದೇ ಬಾಕಿ ಉಳಿದಿರುವ ಮನೆಗಳ ಸಂಖ್ಯೆ ಎಷ್ಟು ; 


(ಆ) ತಾಂತ್ರಿಕ ದೋಷಗಳನ್ನು ಹೊರತುಪಡಿಸಿ, ಬೇರೆ ಬೇರೆ ಹಂತಗಳ ಪ್ರಗತಿಗೆ ಹಣ ಪಾವತಿಸಲು ಬಾಕಿ 
ಉಳಿದಿರುವ ಒಟ್ಟು ಮೊತವೆಷ್ಟು; 


(ಇ) ಆಯ್ಕೆಗೊಂಡ ಫಲಾನುಭವಿಯ ಪೂರ್ಪಭಾವಿ ನಿರ್ದೇಶನದ ಕೋ-ಆರ್ಡಿನೇಟ್ಸ್‌ ಪ್ರಗತಿ ವರದಿ ಮತ್ತು 
ಫೋಟೋ ಪ್ರತಿಗಳನ್ನು ತಂತ್ರಾಂಶದಲ್ಲಿ ಇಂದೀಕರಿಸಿದ್ದಾಗ್ಯೂ ಫಲಾನುಭವಿಗಳಿಗೆ ಹಣ ನಿಗಧಿತ 
ಅವಧಿಯಲ್ಲಿ ಪಾವತಿಸದಿರಲು ಕಾರಣಗಳೇನು ? (ವರದಿ ನೀಡುವುದು) 


